ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರೀ  ಆರ್‌ಪ್ರಸನ್ನ ಕುಮಾರ್‌ (ಸ್ನಳೀಯ 
| ಸಂಸ್ಥೆಗಳ ಕ್ಷೇತ್ರ) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ | 221 (297 
ಸಂಖ್ಯ _ 
| ಉತ್ತರಿಸಬೇಕಾದ ದಿನಾ೦ಕೆ `| 14.09.2021 
_[ಉತ್ತರಿಸುವವರು ನಗರಾಭಿವೃದ್ಧಿ ಸಜಿ"ವರು 
ಸು ಪ್ರಶ್ನೆ ಉತ್ತರ 
ಅ) | ಶಿವಮೊಗ್ಗ ನಗರದಲ್ಲಿ ೫ ಶವಷೊಗ ನಗರದಲ್ಲಿ ರೂ.135.86 ಕೋಟಿ 
ಕುಡಿಯುವ ನೀರಿನ | ಮೊತ್ತದ 24x7 ಕುಡಿಯುವ ನೀರಿನ | 
ಕಾಮಗಾರಿಯನ್ನು ಯಾವಾಗ | ಕಾಮಗಾರಿಯನ್ನು ದಿನಾ೦ಕ:21.08.2017 ರಂದು 
ಪ್ರಾರಂಭಿಸಲಾಗಿದೆ; ಯಾವ | ಪ್ರಾರಂಭಿಸಲಾಗಿದೆ. 
ಹಂತದಲ್ಲಿ ಕಾಮಗಾರಿ | ಈ ಕಾಮಗಾರಿಯ ಪ್ರಗತಿಯು ಕೆಳಕಂಡಂತಿದೆ 
ನಡೆಯುತಿದೆ; ಕ್ರ. ಕಾಮಗಾರಿಯ ವಿವರ 
ಸಂ | ಕಾಮಗಾರಿ [| ಟೆಂಡರ್‌ | ಸಾಧಿಸಿದ 
ಯ ಹೆಸರು ನಂತೆ - ಪ್ರಗತಿ 
111) ಕೊಳವೆ 701 &.ಿ€ | 5408.ಮಿೇ 
ಮಾರ್ಗ 
2 ಗೃಹ 55898 25584 
| ಸಂಪರ್ಕ ಸಂಖ್ಯೆ ಸಂಖ್ಯೆ | 
3) ಆರ್ಥಿಕ ರೂ.69.00 ಕೋಟೆ (55%) 
ಪ್ರಗತಿ 
4) ಭೌತಿಕ 65% | 
ಪ್ರಗತಿ f 
ಆ) [ಕುಡಿಯುವ ನೀರಿನ ಕಾಮಗಾರಿ! ಕಾಮಗಾರಿ ಪ್ರಗತಿ ಪರಿಶೀಲನೆಯನ್ನು ಮಾನ್ಯ | 
ಪೂರ್ಣಗೊಳಿಸಲು ಕೈಗೊಂಡಿರುವ | ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ 
ಕಮಗಳೇನು; ನಗರಾಭಿವೃದ್ಧಿ ಸೆಚಿವರ ಸಮುಖದಲ್ಲಿ ' 
" ದಿನಾಂಕ :01.07.2021 ರಂದು ನಡೆಸಿ, ಒಟ್ಟಾರೆ 
ಈ ಯೋಜನೆಯನ್ನು ದಿನಾ೦ಕ :31.03.2022 
| ರೊಳಗೆ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ 
| ಸೂಚಿಸಲಾಗಿದೆ. | 
ಇ) | ಕಾಮಗಾರಿ ಪೂರ್ತಿಗೊಳದಿರಲು ! ಈ ಕಾಮಗಾರಿಯನ್ನು ನಿಗದಿತ ಸಮಯದಲ್ಲಿ | 
ಕಾರಣವೇನು; ಪೂರ್ಣಗೊಳಿಸಲು ಸಾಧ್ಯವಾಗದಿರುವ ಕಾರಣಗಳು 


ಕೆಳಕಂಡಂತಿದೆ 
1. ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್‌ ಸಿಟಿ] 
ಯೋಜನೆಯಡಿ ತೆಗೆದುಕೊಂಡಿರುವ ರಸ್ತೆ 
ಅಭಿವೃದ್ದಿ ಮತ್ತು ಇತರೆ. ಇಲಾಖೆಯ 
ಸಮನ್ನ್ವಯದೊಂದಿಗೆ A8ರ ಏರಿಯಾದಲ್ಲಿ 

24/7 ಕಾಮಗಾರಿ ಕಾರ್ಯಗತಗೊಳಿಸಲು 
ಸೈಟ್‌ ಕ್ಷಿಯರನ್ಸ್‌ ಕೊಡುವಲ್ಲಿ ಆದ ವಿಳಂಬ ' 


2. 2018 ಮತ್ತು 2019 "ರಲ್ಲಿ ಅತಿ ಹೆಚ್ಚು 
ಮಳೆಯಿಂದಾಗಿ ಕಾಮಗಾರಿ 
ವಿಳ೦ಂಬವಾಗಿರುತ್ತದೆ. 

3. 2020 ಮೆತ್ತು 2021ರ ಸಾಲಿನಲ್ಲಿ ೮೦೪4-19ರ | 
ockdಂwಗ ಬಿ೦ದಾಗಿ ವಿಳಂಬವಾಗಿರುತದೆ. 


» 


ಅಮ್ಮತ್‌ ಯೋಜನೆಯಲ್ಲಿ ಎಷ್ಟು 


ಈ) ಅಮೃತ್‌ ಯೋಜನೆಯಡಿ ನಾಲ್ಕು ಕಾಮಗಾರಿಗಳು 
ಕಾಮಗಾರಿಗಳು ಮಂಜೂರಾಗಿದೆ; ಮಂಜೂರಾಗಿದೆ 
1) ರೂ4242 ಕೋಟಿಗಳ ವೀರು ಸರಬರಾಜು 
ವ್ಯವಸ್ಥೆ. 
') "ರೂ.58.58 ಕೋಟಿಗಳ ಒಳಚರಂಡಿ ವ್ಯವಸ್ಥೆ. 
3) ರೂ.700 ಕೋಟಿಗಳ ಹೆಚ್ಚುವರಿ 
ಅನುದಾನದಲ್ಲಿ ಒಳಚರಂಡಿ ವ್ಯವಸ್ಥೆ. 
4) ರೂ.267 ಕೋಟಿಗಳ ರಸ್ತೆ ದುರಸ್ತಿ ಕಾಮಗಾರಿ 
L (ಉಳಿತಾಯದಡಿ) | - 
ಉ) | ಅಮೃತ್‌ ಯೋಜನೆಯ |! ಅಮೃತ್‌ ಯೋಜನೆಯ ಕಾಮಗಾರಿಗಳ 
ಕಾಮಗಾರಿಯಲ್ಲಿ ಗುಣಮಟ್ಟವನ್ನು ಪರಿವೀಕ್ಲಿಸಲು ಮೆ ಏ.ಪಿ.ಇ 
ಕೆಳಪೆಯಾಗಿರುವುದು ಸರ್ಕಾರದ] ಗ್ಗೋಬಲ್‌ ಇಂಡಿಯಾ -ರವರನ್ನು DMC 
ಗಮನಕ್ಕೆ, ಬಂದಿದೆಯೇ; ಎಂದು ನೇಮಿಸಲಾಗಿದ್ದು, ಸದರಿಯವರ 
ಬಂದಿದ್ದಲ್ಲಿ ಸರ್ಕಾರ ಯಾವ ಕ್ರಮ | ಮೇಲುಸ್ತುವಾರಿಯಲ್ಲಿ ಕಾಮಗಾರಿಗಳನ್ನು 


ಕೈಗೊಂಡಿದೆ? 


ಕೈಗೊಂಡಿದ್ದು ಸದರಿಯವರು ವಿವಿಧ ಹಂತಗಳಲ್ಲಿ 


ತಪಾಸಣೆಯನ್ನು ನಡೆಸಿದ್ದು, ಯಾವುದೇ 
ಹಂತದಲ್ಲಿಯೂ ಕಾಮಗಾರಿಯು ಕಳಪೆ | 
ಆಗಿರುವುದಿಲ್ಲ ಹಾಗೂ ಮೇಲೆ ತಿಳಿಸಲಾದ ಎಲ್ಲಾ 
ಅಮೃತ್‌ ಸಾಮಗಾರಿಗಳನ್ನು ಈಗಾಗಲೇ | 
ಚಾಲನೆಗೊಳಿಸಿ ಸಾರ್ವಜನಿಕರ ಬಳಕೆಗೆ! 
ತರಲಾಗಿದೆ. - j 
ಸೆಂಖ್ಯೆ: ನಅಇ 125 ಯುಎಂ೦ಎಸ್‌ 2021 - - 
\ 


0ಬೆ.ಎ.ಬೆಸವರಾಜ) 
ನಗರಾಭಿವೃದ್ಧಿ ಸಚಿವರು 


